KA/BG-GPO/2515/\WPP-47 / 2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಮಾರ್ಚ್‌ ೪, ೨೦೧೦ (ಫಾಲ್ಗುಣ ೧೩, ಶಕ ವರ್ಷ ೧೯೩೧) ಸಂಚಿಕೆ ೯ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 








LAW, JUSTICE & HUMAN RIGHTS SECRETARIAT 
NOTIFICATION 
No. LAW 18 LCE 2010, Bangalore, Dated: 10" February, 2010 

In exercise of the powers conferred by sub-section (2) of Section 13, of the Karnataka Civil 
Courts Act, 1964 (Karnataka Act 21 of 1964) and in partial modification of the Notifications issued earlier 
in this behalf, the Government of Karnataka, in consultation with the High Court of Karnataka, hereby 
varies with effect from the date of this notification, the local limits of the jurisdiction of the court of Civil 
Judge (Jr.Dn) & JMFC, Yelandur, by including Santhemarahalli hobli and excluding the same from the 
court of Principal Civil Judge (Jr. Dn) & JMFC., Chamarajanagar & Additional Civil Judge (Jr. Dn) & 
JMFC, Chamarajanagar 

By Order and in the name of the Governor of Karnataka 
P.R. 119 E. SHIVANANDA 
Under Secretary to Government (Admn-1) 
Law, Justice & Human Rights Department. 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 13 ಸಮನ್ವಯ 2010, ಬೆಂಗಳೂರು, ದಿನಾಂಕ: 15ನೇ ಫೆಬ್ರವರಿ, 2010 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ 

ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 30 (1 (ಎ) ಹಿ (ಬಿ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಬಿ.ಎಸ್‌. 
(೧೧೩) 


೧೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ಭಾಗ - ೪ಎ 





ಯಡಿಯೂರಪ್ಪ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಹಾಗೂ ಅಧ್ಯಕ್ಷರನ್ನಾಗಿ (ಶ್ರೀ ಕೆ.ಎಸ್‌. ಈಶ್ವರಪ್ಪ ಇವರ ಸ್ಥಳದಲ್ಲಿ) 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಲಾಗಿದೆ. 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಇಎನ್‌ 67 ಸಮನ್ವಯ 2008 ದಿನಾಂಕ:27.6.2008ರಲ್ಲಿ ಶ್ರೀ ಕೆ.ಎಸ್‌. ಈಶ್ವರಪ್ಪ 
ಇವರನ್ನು ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಮತ್ತು ಉಪಾಧ್ಯಕ್ಷರನ್ನಾಗಿ 
ನೇಮಕ ಮಾಡಿರುವುದನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 122 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಅಪಜೀ 62 ಎಫ್‌ಎಎಫ್‌ 2008, ಬೆಂಗಳೂರು, ದಿನಾಂಕ: 4ನೇ ಫೆಬ್ರವರಿ, 2010 
ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ 1976 ರ ಕಲಂ-3 ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ಬೆಳಗಾವಿ ಜಿಲ್ಲೆಯ ಗೋಕಾಕ್‌ ನಗರಸಭಾ ವ್ಯಾಪ್ತಿಗೆ ಕೆಳಕಂಡಂತೆ ವೃಕ್ಷ ಪ್ರಾಧಿಕಾರವನ್ನು ರಚಿಸಿದೆ. 











1) ಅಧ್ಯಕ್ಷರು, ನಗರಸಭೆ, ಗೋಕಾಕ್‌ ಅಧ್ಯಕ್ಷರು 

2) | ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ರಾಮದುರ್ಗ ಸದಸ್ಯ ಕಾರ್ಯದರ್ಶಿ 
ಉಪವಿಭಾಗ, ರಾಮದುರ್ಗ 

3) | ಹಿರಿಯ ಸಹಾಯಕ ನಿರ್ದೇಶಕರು, ತೋಟಗಾರಿಕೆ ಸದಸ್ತರು 


ಇಲಾಖೆ. ಗೋಕಾಕ್‌ 
4) ಮುಖ್ಯಾಧಿಕಾರಿ, ಟಿ.ಎಂ.ಸಿ. ಗೋಕಾಕ್‌ ದಸ್ಕರು 
5) ಅಧ್ಯಕ್ಷರು. ನಗರಸಭೆ, ಗೋಕಾಕ್‌ ಇವರಿಂದ ನಾಮ ಸದಸ್ಯರು 
ನಿರ್ದೇಶಿಸಲಡುವ ಒಬ್ಬರು ಹಾಲಿ ಸದಸ್ಯರು 





2 





2 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ.ಆರ್‌. 123 ಗೋಪಾಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 113 ಸಿಎನ್‌ಎಸ್‌ 2008, ಬೆಂಗಳೂರು, ದಿನಾಂಕ: 10ನೇ ಫೆಬ್ರವರಿ, 2010 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 10ರ ಪ್ರಕರಣ 

29ರ ಉಪ ಪ್ರಕರಣ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲ್ಲೂಕಿನ ವಿವಿಧ 09 ನೇಕಾರರ ಸಹಕಾರ ಸಂಘಗಳ ಆಡಳಿತ ಮಂಡಳಿಗಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ 


೧೧೫ 





ಅಮೀನಗಡ ನೇಕಾರ ಉತ್ಪಾದಕ ಸಹಕಾರಿ ಸಂಘ ನಿ, ನಂ.1 
ಅಮೀನಗಡ 

1 ಶ್ರೀ ಶಿವು ಕೇದಾರನಾಥ ಕರ್ಜಗಿ 

2 ಶ್ರೀಮತಿ ಪುಷ್ಪಾ ಶಂಕರಪ್ಪ ಮುಸರಿ 

3 ಶ್ರೀ ಮುತ್ತಪ್ಪ ಯ. ಬಂಡಿವಡ್ಡರ 

ಅಮೀನಗಡ ನೇಕಾರ ಉತ್ಪಾದಕ ಸಹಕಾರಿ ಸಂಘ ನಿ. ನಂ.3 
ಅಮೀನಗಡ 

1 ಶ್ರೀ ಮನೋಹರ ಈ ಮನಗೂಳಿ 

2 ಶ್ರೀಮತಿ ಚೆನ್ನಮ್ಮ ಶ. ತಳೇವಾಡ 

3 ಶ್ರೀ ಪರಸಪ್ಪ ಹ. ಮಾದರ 

ಬನಶಂಕರಿ ನೇಕಾರ ಸಹಕಾರಿ ಸಂಘ ನಿ, ಅಮೀನಗಡ 

1 ಶ್ರೀ ಬಸವರಾಜ ಕೆ. ಸೂಡಿ 

2 ಶ್ರೀಮತಿ ಮಹಾದೇವಿ ಪಿ. ಸಿಂಹಾಸನ 
3 ಶ್ರೀ ಹನುಮಂತಪ್ಪ ಆರ್‌. ಹುಗ್ಗೇನವರ 
ಜಯಶ್ರೀ ನೇಕಾರ ಉತ್ಪಾದಕರ ಸಹಕಾರಿ 
ಅಮೀನಗಡ 

1 ಶ್ರೀ ಪುಂಡಲಿಕಪ್ಪ ಎಸ್‌. ಯಡಪ್ಪನವರ 
2 ಶ್ರೀಮತಿ ನಾಗವ್ವ ಪಿ. ಮುಸರಿ 

3 ಶ್ರೀ ಶರಣಪ್ಪ ಆರ್‌. ಹುಗ್ಗೇನವರ 
ಪ್ರಭುಶಂಕರೇಶ್ವರ ನೇಕಾರ ಸಹಕಾರಿ ಸಂಘ ನಿ. ಅಮೀನಗಡ 
1 ಶ್ರೀ ಗುರುಪಾದಪ್ಪ ಎನ್‌. ಕಂಗಳ 

2 ಶ್ರೀಮತಿ ಸಂಗವ್ವ ವಿ. ಕುಂಟೋಜಿ 

3 ಶ್ರೀ ಪರಮೇಶಿ ವಿ. ಬಂಡಿವಡ್ಡರ 


ಸಂಘ ನಿ, 


ಕರ್ನಾಟಕ 


ಪಿ.ಆರ್‌. 124 


ಅಮೀನಗಡ ನೇಕಾರ ಉತ್ಪಾದಕ ಸಹಕಾರಿ ಸಂಘ ನಿ, ನಂ. 2 
ಅಮೀನಗಡ 

1 ಶ್ರೀ ಚಂದ್ರಶೇಖರಪ್ಪ ಕೊಬ್ಬಣ್ಣ ನಾಲತವಾಡ 

2 ಶ್ರೀಮತಿ ಸರಸ್ಪತಿ ಮಲ್ಲೇಶಪ್ಪ ಕಡ್ಲಿ 

3 ಶ್ರೀ ನಿಂಗಪ್ಪ ಯ. ಬಂಡಿ 

ಅನ್ನಪೂರ್ಣೇಶ್ವರಿ ರೇಷ್ಮೆ ಕೈಮಗ್ಗ ಉತ್ಪಾದಕ ಸಹಕಾರಿ ಸಂ 
ನಿ. ಅಮೀನಗಡ 

1 ಶ್ರೀ ಪ್ರಕಾಶ್‌ ಎನ್‌. ಶಾಂತಗೇರಿ 

2 ಶ್ರೀಮತಿ ಗುಂಡವ್ವ ಅ. ಮಡ್ಡಿಕಟ್ಟಿ 

3 ಶ್ರೀ ಸುರೇಶ ಯ. ನಾಯಕ 

ಪಾಂಡುರಂಗ ನೇಕಾರ ಸಹಕಾರಿ ಸಂಘ ನಿ, ಅಮೀನಗಡ 

1 ಶ್ರೀ ಅಶೋಕ ಬಿ. ಹಳ್ಳದ 

2 ಶ್ರೀಮತಿ ರೇಣುಕಾ ಆರ್‌. ಸಿಂಹಾಸನ 

3 ಶ್ರೀ ಕೃಷ್ಣಾ ರಾಮಪ್ಪ ಲಮಾಣಿ 
ದೇವಲಮಹರ್ಷಿ ಉತ್ಪಾದಕರ 
ಅಮೀನಗಡ 

1 ಶ್ರೀ ಮುಸಂಗಪ್ಪ ಟಿ. ಬೆಲ್ಲದ 
2 ಶ್ರೀಮತಿ ಸುನಿತಾ ರಾಜಯ್ಯ ಮಠಪತಿ 
3 ಶ್ರೀ ಕುಮಾರ್‌ ವಾಯ್‌, ಕಲ್ಲುಕುಟಗಾರ 


ಸಹಕಾರಿ ಸಂಘ ನಿ, 


ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 2 ಎಸ್‌ಎ೦ಆರ್‌ 2010, ಬೆಂಗಳೂರು, ದಿನಾಂಕ: 19ನೇ ಫೆಬ್ರವರಿ, 2010 
ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3 ರ ಖಂಡ 
(ಎಫ್‌ಎಫ್‌)ನ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಕೂಲ್‌-! 
ರ ಐಟಂ 243 ರ ನಂತರ ಈ ಕೆಳಕಂಡ ಐಟಂಗಳನ್ನು ಸೇರ್ಪಡೆಗೊಳಿಸಿದೆ: 
(244) ಶ್ರೀ ದೇವಿ ನರ್ಸಿಂಗ್‌ ಹೋಂ, ಕುಂದಾಪುರ-576 201, ಉಡುಪಿ ಜಿಲ್ಲೆ. 
(245) ಮಾತೃಶ್ರೀ ಆಸ್ಪತ್ರೆ, ಬೆಂಗಳೂರು ರಸ್ತೆ ಚಿ೦ತಾಮಣಿ-563125, ಚಿಕ್ಕಬಳ್ಳಾಪುರ ಜಿಲ್ಲೆ 
(246) ನಯನ ಆಸ್ಪತ್ರೆ, ತರೀಕೆರೆ ರಸ್ತೆ, ಭದ್ರಾವತಿ-577301, ಶಿವಮೊಗ್ಗ ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ. ಮಾರ್ಕಂಡೇಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 
(ಸೇವಾ ನಿಯಮಗಳು-2) 


೧೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ಭಾಗ - ೪ಎ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 2 SMR 2010, Bangalore, Dated: 19" February, 2010 
In exercise of the powers conferred by clause (ff) of rule 3 of the Karnataka Government 
Servants (Medical Attendance) Rules 1963, the Government of Karnataka hereby adds the following 
items after item 243 of Schedule 1 to the said rules, namely: 
(244) Sri Devi Nursing Home, Kundapura-576201, Udupi District 
(245) Mathrushree Hospital, Bangalore Road, Chintamani-563125,Chikkaballapura District 
(246) Nayana Hospital, Tarikere Road, Bhadravathi-577301, Shimoga District 
By Order and in the name of the Governor of Karnataka 
P.R. 125 P. MARKANDEYA 
Under Secretary to Goverment 
Personnel and Administrative Reforms Department. 
(Service Rules-2) 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ:31:ಕೆಟಿಬಿ:2008, ಬೆ೦ಗಳೂರು, ದಿನಾಂಕ: 18ನೇ ಫೆಬ್ರವರಿ, 2010 
ಶ್ರೀ ಸಚ್ಚಿದಾನಂದ ಹೆಗಡೆ, ಜಯನಗರ, ಶಿರಸಿ, ಇವರನ್ನು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, 
ಬೆಂಗಳೂರು ಇದರ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 126 ಎಸ್‌. ನಾರಾಯಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 40 ಎಲ್‌ಜಿಇ 2009, ಬೆ೦ಗಳೂರು, ದಿನಾಂಕ: 3ನೇ ಡಿಸೆಂಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬಳ್ಳಾರಿ ಜಿಲ್ಲೆ ಶಿರಗುಪ್ಪ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ಆದೇಶಿಸಿದೆ. 
































ಕಸಂ | ತಾಲ್ಲೂಕು ಸದಸ್ಯರು 

1 ಶಿರಗುಪ್ಪ 1) ಶ್ರೀ ಸೋಮಲಿಂಗಪ್ಪ ಎಂ.ಎಸ್‌. ಶಾಸಕರು ಅಧ್ಯಕ್ಷರು 
2) ಶ್ರೀ ಚಾಗಿಸುಬ್ಬಯ್ಯ ಶೆಟ್ಟಿ ಬಿನ್‌ ಚಾಗಿನರಸಯ್ಯ ಶೆಟ್ಟಿ ಸದಸ್ಯರು (ಸಾಮಾನ್ಯ) 
ಅಂಚೆ ಶಿರಗುಪ, ಶಿರಗುಪ್ಪ ತಾಲ್ಲೂಕು 
3) ಶ್ರೀ ಎನ್‌. ವಿರೂಪಾಕ್ಷಿ ಬಿನ್‌ ಎನ್‌. ಪಾವಡಪ್ಪ ಸದಸ್ಯರು (ಪ. ಪಂಗಡ) 
ಅಂಚೆ ಶಿರಗೇರಿ, ಶಿರಗುಪ್ಪ ತಾಲ್ಲೂಕು 
4) ಶ್ರೀಮತಿ ಪ್ರೇಮಾ ಕುಂದರ್ಗಿ ಕೋಂ ಆನಂದ ಕುಂದರ್ಗಿ ಸದಸ್ಯರು (ಮಹಿಳೆ) 
ಅಂಚೆ ಶಿರಗುಪ್ಪ ಶಿರಗುಪ್ಪ ತಾಲ್ಲೂಕು 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ೧೧೭ 


5) ತಹಶೀಲ್ದಾರ್‌, ಶಿರಗುಪ್ಪ ತಾಲ್ಲೂಕು ಸದಸ್ಯ ಕಾರ್ಯದರ್ಶಿ, 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 





ಪಿ.ಆರ್‌. 127 ಎಂ.ಕೆ. ನರಸಿಂಹಲು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 41 ಎಲ್‌ಜಿಇ 2009, ಬೆಂಗಳೂರು, ದಿನಾಂಕ: 3ನೇ ಡಿಸೆಂಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ಆದೇಶಿಸಿದೆ. 














ಕ್ರಸಂ | ತಾಲ್ಲೂಕು ಸದಸ್ವರು 

1 ಹೊಸಪೇಟೆ |1) ಶ್ರೀ ಆನ೦ಂದಸಿಂಗ್‌, ಶಾಸಕರು ಅಧ್ಯಕ್ಷರು 
2) ಶ್ರೀ ವಿಜಯಕುಮಾರ ಬಿನ್‌ ಎಂ.ಎಸ್‌. ಹಿರೇಮಠ ಸದಸ್ಯರು (ಸಾಮಾನ್ಯ) 
ಪಟೇಲ್‌ ನಗರ, 5ನೇ ಕ್ರಾಸ್‌, ಹೊಸಪೇಟೆ ತಾಲ್ಲೂಕು 
3) ಶ್ರೀ ಶೇಕ್ಷಾವಲಿ ಬಿನ್‌ ಈರಣ್ಣ ಸದಸ್ಯರು (ಪ. ಜಾತಿ) 


88 ಮುದ್ದಾಪುರ, 2ನೇ ವಾರ್ಡ, ಹೊಸಪೇಟೆ ತಾಲ್ಲೂಕು 
4) ಶ್ರೀಮತಿ ಜಯಪದ್ಮಾ ಕೋಂ ಕಿಚಡಿ ಲಕ್ಷ್ಮಣ ಹೊಸೂರು ಗ್ರಾಮ ಸದಸ್ಯರು (ಮಹಿಳೆ) 
ಹೊಸಪೇಟೆ ತಾಲ್ಲೂಕು 


























5) ತಹಶೀಲ್ದಾರ್‌, ಹೊಸಪೇಟೆ ತಾಲ್ಲೂಕು ಸದಸ್ಯ ಕಾರ್ಯದರ್ಶಿ, 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 128 ಎಂ.ಕೆ. ನರಸಿಂಹಲು 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 
ಅಧಿಸೂಚನೆ 

ಸಂಖ್ಯೆ: ಆರ್‌ಡಿ 80 ಎಲ್‌ಜಿಸಿ 2009, ಬೆ೦ಗಳೂರು, ದಿನಾಂಕ: 3ನೇ ಡಿಸೆಂಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲ್ಲೂಕಿನ ಬಗರ್‌ ಹುಕು೦ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 

ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ಆದೇಶಿಸಿದೆ. 






































ಕಸಂ | ತಾಲ್ಲೂಕು ಸದಸ್ಯರು 
| ಹೊಳಲ್ಕೆರೆ 1) ಶ್ರೀ ಎಂ. ಚಂದ್ರಪ, ಶಾಸಕರು ಅಧ್ಯಕ್ಷರು 
2) ಶ್ರೀ ಕೆ.ಸಿ. ಈಶ್ವರಪ್ಪ ಬಿನ್‌ ಚಂದಪ್ಪ ಹಿರೇಎಮ್ಮಿಗನೂರು | ಸದಸ್ಯರು (ಸಾಮಾನ್ಯ) 
ಹೊಳಲ್ತೆರೆ ತಾಲ್ಲೂಕು 
3) ಶ್ರೀ ವೆಂಕಟೇಶ್‌ ಬಿನ್‌ ಸಣ್ಣ ಹನುಮಂತಪ್ಪ ಜೈಪುರ ಸದಸ್ಯರು (ಪ. ಜಾತಿ) 
ಹೊಳಲ್ತೆರೆ ತಾಲ್ಲೂಕು 
4) ಶ್ರೀಮತಿ ಬಸಮ್ಮ ಕೋಂ ಚಂದಪ್ಪ ಅಜಜಿನಾಪುರ, ಸದಸ್ಯರು (ಮಹಿಳೆ) 
ಹೊಳಲ್ತೆರೆ ತಾಲ್ಲೂಕು 
5) ತಹಶೀಲ್ದಾರ್‌, ಹೊಳಲ್ವೆರೆ ತಾಲ್ಲೂಕು ಸದಸ್ವ ಕಾರ್ಯದರ್ಶಿ, 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 129 ಎಂ.ಕೆ. ನರಸಿಂಹಲು 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 


೧೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 58 ಎಲ್‌ಜಿಸಿ 2008, ಬೆ೦ಗಳೂರು, ದಿನಾಂಕ: 29ನೇ ಜನವರಿ, 2010 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 






































ಕ್ರಸಂ | ತಾಲ್ಲೂಕು ಸದಸ್ಯರು 
1 ಹರಪನಹಳ್ಳಿ |1) ಶೀ ಜಿ. ಕರುಣಾಕರ ರೆಡ್ಡಿ ಶಾಸಕರು ಅಧ್ಯಕ್ಷರು 
2) ಶ್ರೀ ಬಸವರಾಜ ಎಂ. ಬಿನ್‌ ಮಲ್ಲಪ್ಪ, ಸದಸ್ಯರು (ಸಾಮಾನ್ಯ) 
ಹಲವಾಗಲು ಗ್ರಾಮ, ಹರಪನಹಳ್ಳಿ ತಾಲ್ತೂಕು 
3) ಶ್ರೀ ಕೆ. ಫಕ್ಕೀರ್‌ನಾಯ್ಕ ಬಿನ್‌ ಕೊಬ್ಯಾನಾಯ್ಕ ಸದಸ್ಯರು (ಪ. ಜಾತಿ) 
ಕುಂಚೂರುಕೆರೆ ತಾಂಡ, ಹರಪನಹಳ್ಳಿ ತಾಲ್ಲೂಕು 
4) ಶ್ರೀಮತಿ ಶಕುಂತಲಮ್ಮ ಕೋಂ ಹನುಮಂತಪ್ಪ ಸದಸ್ಯರು (ಮಹಿಳೆ) 
ಆಂಜನೇಯ ಬಡಾವಣೆ, ಹರಪನಹಳ್ಳಿ ತಾಲ್ವೂಕು 
5) ತಹಶೀಲ್ದಾರ್‌, ಹರಪನಹಳ್ಳಿ ತಾಲ್ಲೂಕು ಸದಸ್ಯ ಕಾರ್ಯದರ್ಶಿ, 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 130 ಹೆಚ್‌.ಜೆ. ಲಕ್ಷ್ಮೀನಾರಾಯಣ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 11 ಎಲ್‌ಜಿಎಸ್‌ 2009, ಬೆಂಗಳೂರು, ದಿನಾಂಕ: 12ನೇ ಜನವರಿ, 2010 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 


ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 






































ಕ್ರಸಂ | ತಾಲ್ಲೂಕು ಸದಸ್ವರು 
1 ಭದ್ರಾವತಿ 1) ಶೀ ಬಿ.ಕೆ. ಸಂಗಮೇಶ್ವರ, ವಿಧಾನ ಸಭಾ ಸದಸ್ಯರು, ಅಧ್ಯಕ್ಷರು 
ಭದ್ರಾವತಿ ಕ್ಷೇತ್ರ 
2) ಶ್ರೀಮತಿ ಕಾಂತಮ್ಮ ಕೋಂ ಮಹೇಶ್‌, ಗೋಣಿಬೀಡು, ಸದಸ್ಯರು (ಮಹಿಳೆ) 
ಭದ್ರಾವತಿ ತಾಲ್ಲೂಕು 
3) ಶ್ರೀ ಟಿ. ತಿಪ್ಪೇಸ್ವಾಮಿ ಬಿನ್‌ ತಿಮ್ಮಣ್ಣ. ಸದಸ್ಯರು (ಸಾಮಾನ್ಯ) 
ಕೂಡ್ಲಿಗೆರೆ, ಭದ್ರಾವತಿ ತಾಲ್ಲೂಕು 
4) ಶ್ರೀ ಆನಂದ, ಮತ್ತಿಘಟ್ಟ, ಶೆಟ್ಟಿಹಳ್ಳಿ ಸದಸ್ಯರು 
ಭದ್ರಾವತಿ ತಾಲ್ಲೂಕು (ಪರಿಶಿಷ್ಠ ಜಾತಿ) 
5) ತಹಶೀಲ್ದಾರರು ಭದ್ರಾವತಿ, ಭದ್ರಾವತಿ ತಾಲ್ಲೂಕು ಕಾರ್ಯದರ್ಶಿ, 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 131 ಇ. ಈಶ್ವರನಾಯಕ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ೧೧೯ 





ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 04 ಎಲ್‌ಜಿಯು 2009(ಭಾಗ-1), ಬೆಂಗಳೂರು, ದಿನಾಂಕ: 27ನೇ ಜನವರಿ, 2010 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿಕ್ಕಮಗಳೂರು ಜಿಲ್ಲೆಯ “ಮೂಡಿಗೆರೆ ತಾಲ್ಲೂಕು” ಬಗರ್‌ ಹುಕುಂ ಸಾಗುವಳಿ 
ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 






































ಕ್ರಸಂ | ತಾಲ್ಲೂಕು ಸದಸ್ವರು 
1 ಮೂಡಿಗೆರೆ 1) ಶ್ರೀ ಎಂ.ಪಿ. ಕುಮಾರಸ್ವಾಮಿ, ಅಧ್ಯಕ್ಷರು 
ಮಾನ್ವ ಶಾಸಕರು, ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ 
2) ಶ್ರೀ ಎನ್‌. ಬಿ. ಶಿವಣ್ಣ ಬಿನ್‌ ಬೋಬೇಗೌಡ ಸದಸ್ಯರು (ಸಾಮಾನ್ಯ) 
ನಿಡ್ಡಳ್ಳಿ ಗ್ರಾಮ, ಗಬ್ಬಲ್‌ ಅಂಚೆ, ಮೂಡಿಗೆರೆ ತಾಲ್ತೂಕು 
3) ಶ್ರೀಮತಿ ಪ್ರನೂಪ ಕೋಂ ಕುಮಾರ್‌, ಸದಸ್ಯರು (ಮಹಿಳೆ) 
ಬೆಟ್ಟದಮನೆ, ಗೋಣಿಬೀಡು ಹೋಬಳಿ, ಮೂಡಿಗೆರೆ ತಾಲ್ಲೂಕು 
4) ಶ್ರೀ ಮರಿಯಯ್ಯ ಬಿನ್‌ ಸುಬ್ಬಯ್ಯ, ಸದಸ್ಯರು (ಪ.ಜಾತಿ) 
ಯಡೂರು ಗ್ರಾಮ, ಮರಸಣಿಗೆ ಅಂಚೆ, ಮೂಡಿಗೆರೆ ತಾಲ್ಲೂಕು 
5) ತಹಶೀಲ್ದಾರ್‌, ಮೂಡಿಗೆರೆ ತಾಲ್ಲೂಕು, ಮೂಡಿಗೆರೆ ಕಾರ್ಯದರ್ಶಿ, 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 132 ಎಲ್‌. ಕೃಷ್ಣಪ್ಪ 
ಪೀಠಾಧಿಕಾರಿ 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-2) 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 10 ಎಲ್‌ಜಿಎನ್‌ 2009, ಬೆಂಗಳೂರು, ದಿನಾಂಕ: 15ನೇ ಜನವರಿ, 2010 


ೈಃ 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಉತ್ತರ ಕನ್ನಡ ಜಿಲ್ಲೆ, ಮುಂಡಗೋಡ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ 
ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ರಚಿಸಲಾಗಿದೆ. 



































ಕ್ರಸಂ. ತಾಲ್ಲೂಕು ಸದಸ್ಯರು 
1 ಮುಂಡಗೋಡ |1) ಶ್ರೀ ವಿ.ಎಸ್‌. ಪಾಟೀಲ್‌ ಅಧ್ಯಕ್ಷರು 
ಮಾನ್ಯ ಶಾಸಕರು, ಮುಂಡಗೋಡು ವಿಧಾನ ಸಭಾಕ್ಷೇತ್ರ 
2) ಶ್ರೀಮತಿ ಧರ್ಮಾಬಾಯಿ ರಾಮು ರಾಠೋಡ್‌, ಸದಸ್ಯರು (ಮಹಿಳೆ) 
ಮೈನಳ್ಳಿ, ಮುಂಡಗೋಡು ತಾಲ್ಲೂಕು 
3) ಶ್ರೀ ಲಕ್ಷ್ಮಣ ಸುರೇಶ್‌ ದೇವರಗುಡ್ಡ ಸದಸ್ಯರು 
ಭದ್ರಾಪುರ, ಮುಂಡಗೋಡ ತಾಲ್ಲೂಕು (ಪರಿಶಿಷ್ಟ. ಜಾತಿ) 
4) ಶ್ರೀ ಕರಿಯಣ್ಣ ತಿಪ್ಪಣ್ಣ ಪಾಟೀಲ ಸದಸ್ಯರು (ಸಾಮಾನ್ಯ) 
ಸಾ: ಕಲಗೇರಿ ಮುಂಡಗೋಡ ತಾಲ್ಲೂಕು 
5) ತಹಶೀಲ್ದಾರ್‌, ಮುಂಡಗೋಡ ತಾಲ್ಲೂಕು, ಮುಂಡಗೋಡ ಸದಸ್ವರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 133 ಎಲ್‌. ಕೃಷ್ಣಪ್ಪ 
ಪೀಠಾಧಿಕಾರಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-2) 





೧೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೧೦ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 31 ಎಲ್‌ಜಿವೈ 2009, ಬೆ೦ಗಳೂರು, ದಿನಾಂಕ: 15ನೇ ಜನವರಿ, 2010, 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮಂಡ್ಯ ಜಿಲ್ಲೆ “ಮಳವಳ್ಳಿ ತಾಲ್ಲೂಕು” ಬಗರ್‌ ಹುಕು೦ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 
ಕ್ರಸಂ | ತಾಲ್ಲೂಕು ಸದಸ್ವರು 
1 ಮಳವಳ್ಳಿ 1) ಶ್ರೀ ಪಿ.ಎಂ. ನರೇಂದ್ರಸ್ವಾಮಿ ಅಧ್ಯಕ್ಷರು 
ಮಾನ್ಯ ಶಾಸಕರು, ಮಳವಳ್ಳಿ ವಿಧಾನ ಸಭಾ ಕ್ಷೇತ್ರ 
2) ಶ್ರೀ ಪಿ. ಲೋಕೇಶ್‌ ಕುಮಾರ್‌ ಬಿನ್‌ ಪಾಪಣ್ಣ. 
ಹೊಸಹಳ್ಳಿ, ಬಿ.ಜಿ. ಪುರ ಹೋಬಳಿ, ಮಳವಳ್ಳಿ ತಾಲ್ಲೂಕು 
3) ಶ್ರೀಮತಿ ಇಂದ್ರಮ್ಮ ಕೋಂ ಎಂ.ಪಿ. ಗೌಡ, 
ಕ್ಯಾತೇಗೌಡನದೊಡ್ಡಿ ನಿಢಗಟ್ಟ ಅಂಚೆ ಕಸಬಾ ಹೋಬಳಿ, 
ಮಳವಳ್ಳಿ ತಾಲ್ಲೂಕು 
4) ಶ್ರೀ ನಾಗರಾಜು ಬಿನ್‌ ರಾಚಯ್ಯ ಸದಸ್ಯರು 
ದೊಡ್ಡಭೂವಳ್ಳಿ, ಮಳವಳ್ಳಿ ತಾಲ್ಲೂಕು (ಪರಿಶಿಷ್ಟ ಜಾತಿ) 
5) ತಹಶೀಲ್ದಾರರು , ಮಳವಳ್ಳಿ ತಾಲ್ಲೂಕು ಮಳವಳ್ಳಿ ಸದಸ್ವರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಲ್‌. ಕೃಷ್ಣಪ್ಪ 
ಪೀಠಾಧಿಕಾರಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-2) 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 100 ಎಲ್‌ಜಿಎಂ 2009, ಬೆ೦ಗಳೂರು, ದಿನಾಂಕ: 15ನೇ ಜನವರಿ, 2010, 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 











ಸದಸ್ಯರು (ಸಾಮಾನ್ಯ) 





ಸದಸ್ಯರು (ಮಹಿಳೆ) 


























ಪಿ.ಆರ್‌. 134 






































ಕಸಂ | ತಾಲ್ಲೂಕು ಸದಸ್ವರು 
1 ಕೊಳ್ಳೇಗಾಲ |1) ಶ್ರೀ ಆರ್‌.ಜಿ.ಎನ್‌. ನಂಜುಂಡಸ್ವಾಮಿ ಅಧ್ಯಕ್ಷರು 
ಮಾನ್ಯ ಶಾಸಕರು, ಕೊಳ್ಳೇಗಾಲ ವಿಧಾನ ಸಭಾ ಕ್ಷೇತ್ರ 
2) ಶೀ ಕೆ.ವಿ. ನಾಗರಾಜು ಬಿನ್‌ ವೆಂಕಟಯ್ಯ ಸದಸ್ಯರು (ಸಾಮಾನ್ಯ) 
ಕೆ೦ಂಚಯ್ಯನದೊಡ್ಡಿ, ಕೊಳ್ಳೇಗಾಲ ತಾಲ್ಲೂಕು 
3) ಶ್ರೀ ಕೆಂಪರಾಜು ಬಿನ್‌ ಬಸವಯ್ಯ, ಸದಸ್ಯರು (ಪ.ಜಾತಿ) 
ಸಿದ್ದಯ್ಯನಪುರ ಕೊಳ್ಳೇಗಾಲ 
4) ಶ್ರೀಮತಿ ಲಲಿತ ಕೋಂ ಲಿಂಗದೇವರು, ಸದಸ್ಯರು 
ಆರ್‌.ಎಸ್‌. ದೊಡ್ಡಿ ಕೊಳ್ಳೇಗಾಲ ತಾಲ್ಲೂಕು (ಮಹಿಳೆ) 
5) ತಹಶೀಲ್ದಾರ್‌, ಕೊಳ್ಳೇಗಾಲ ತಾಲ್ಲೂಕು ಕೊಳ್ಳೇಗಾಲ ಸದಸ್ಯರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 135 ಎಲ್‌. ಕೃಷ್ಣಪ್ಪ 
ಪೀಠಾಧಿಕಾರಿ, 


ಕಂದಾಯ ಇಲಾಖೆ (ಭೂ ಮಂಜೂರಾತಿ-2) 


